ಬೋಧನಾ-ಕಲಿಕಾ ಸಾಮಗಿ: ಹಾಗೆಂದರೇನು, ಏಕೆ, ಎಂತು? 


ಆಂ೦ಗ್ಲಮೂಲ: ಚಂದ್ರಿಕಾ ಮುರಳೀಧರ್‌ 
ಮತ್ತು ರೋನವಿತಾ ಶರ್ಮಾ 


ಹೆಚ್ಚು-ಕಡಿಮೆ ಎರಡು ದಶಕಗಳಿಂದ ಪಾಠ ಮಾಡುತ್ತಿರುವ ನಮಗೆ ಈ ವರ್ಷದ 
ಮೊದಲಿಗೆ “ಬೋಧನಾ-ಕಲಿಕಾ ಸಾಮಗಿ" ಎಂಬುದನ್ನು ಕೇಳಿ ವಿಸ್ನಯವಾದದ್ದು ನಿಜ. 
ಅದು ಮೂಲಭೂತ ಪ್ರಶ್ನೆಗಳನ್ನೇ ಹುಟ್ಟುಹಾಕಿತು.  ಬೋಧನಾ-ಕಲಿಕಾ ಸಾಮಗ್ರಿ 
ಎಂದರೇನು? ಅದನ್ನು ನಾವು ಹೇಗೆ ಬಳಸಬೇಕು? ನಾವದನ್ನು ಬಳಸುತ್ತಿದ್ದೇವೆ ಎಂಬ 
ನಿಜವಾದ ಅರಿವಿಲ್ಲದೆ ನಮ್ಮ ಬೋಧನೆಯಲ್ಲಿ ನಾವು ಅದನ್ನು ಬಳಸಲಿದ್ದೇವೆಯೆ? ಹಾಗೆ 
ಬಳಸಲು ಸಾಧ್ಯವೆ? ನಮಗೆ ಬೋಧನಾ-ಕಲಿಕಾ ಸಾಮಗಿಗಳನ್ನು ಕೊಟ್ಟಿದೆ, ಅವುಗಳನ್ನು 
ಬಳಸುವುದು ಹೇಗೆ? ನಾವು ಬಳಸಲು ಅರಿಯದ ಅಥವಾ ಬಳಸಲು ಬಯಸದ 
ಸಾಮಗ್ರಿಯನ್ನು ಬಳಸುವಂತೆ ನೀಡುವ ವಿಚಾರಕ್ಕೆ ನಾವು ಪ್ರತಿರೋಧ ತೋರುತ್ತೇವೆಯೆ? 
ಇಂತಹ ಹಲವಾರು ಪ್ರಶ್ನೆಗಳು ಏಳಬಹುದು; ನಾವು ಬಳಸಿರುವ ಹಾಗೂ ಇತರರು ಅತಿ 
ಪರಿಣಾಮಕಾರಿಯಾಗಿ ಬಳಸಿರುವುದನ್ನು ನೋಡಿರುವ ಕೆಲವು ವಿಜ್ಞಾನ ಮತ್ತು 
ಸಮಾಜವಿಜ್ಞಾನಗಳಿಗೆ ಸಂಬಂದಿಸಿದ ಸಾಮಗಿಗಳ ವಿಷಯವಾಗಿ ನಮ್ಮ 
ತಿಳುಳಿವಳಿಕೆಯನ್ನು ಇಲ್ಲಿ ಪ್ರಸ್ತುತಪಡಿಸಲಿದ್ದೇವೆ. 


ಉನ್ನತ ಪ್ರೌಢಶಾಲಾ ತರಗತಿಗಳಿಗೆ ಅಥವಾ ಒಂದೆರಡು ಪ್ರೌಢಶಾಲಾ ತರಗತಿಗಳಿಗೆ 
ಬೋಧಿಸುವಂತಹ ಶಿಕಕರಿಗೆ ಬೋಧನಾ-ಕಲಿಕಾ ಸಾಮಗಿಯಾಗುವ ವಸ್ತುವಿನ 
ಗುಣಲಕ್ಷಣಗಳೇನು? ವಿದ್ಯಾರ್ಥಿಗಳು ಗ್ರಹಿಸುವಂತೆ, ಎವಿಶ್ಲೇಷಿಸುವಂತೆ, ಅದರಿಂದ 
ತೀರ್ಮಾನಗಳನ್ನು ಹೊರಸೆಳೆಯುವಂತೆ, ಅದನ್ನು ಪ್ರಯೋಗಿಸುವ, ಹಾಗೂ, ಬಹುಶಃ, 
ಅದಕ್ಕೆ ಸಂಬಂಧಿಸಿದ ಇತರ ಪರಿಕಲ್ಪನೆಗಳ ಜೊತೆಗಿನ ಸಂಬಂಧಗಳನ್ನು ವಿದ್ಯಾರ್ಥಿಗಳು 
ಹೊರಗೆಡಹುವಂತೆ ವಿಜ್ಞಾನ ಅಥವಾ ಸಮಾಜವಿಜ್ಞಾನದ ಪರಿಕಲ್ಪನೆಯೊಂದನ್ನು 
ದಾಟಿಸಲು ನೆರವಾಗುವ ಯಾವುದೇ ವಸ್ತುವನ್ನು ಬೋಧನಾ-ಕಲಿಕಾ ಸಾಮಗ್ರಿ 
ಎನ್ನಬಹುದಾಗಿದೆ. ಈ ರೀತಿಯ ಭೌತಿಕ ಉತ್ತೇಜನಗಳು ವಿದ್ಯಾರ್ಥಿಯು ಚರ್ಚ್ಜಿಸಲಾಗುತ್ತಿರುವ 
ಎವಿಷಯದಾಚೆಗೆ ಯೋಚಿಸುವಂತೆ, ಹಾಗೂ, ಬಹುಶಃ ಮುಂದಿನ ಅನ್ನೇಷಣೆಗೆ ಹಾದಿ 
ತೋರುವಂತೆ ಮಾಡುವ ಸಾಮರ್ಥ್ಯ ಹೊಂದಿವೆ ಎಂದು ವಿರೀಕ್ಲ್ಷಿಸುವುದು ಮಹತ್ತಾಕಾಂಕ್ಷೆ 
ಎನಿಸಿಕೊಳ್ಳುತ್ತದೆಯೆ? ನಮ್ಮ ಉತ್ತರ, ಬಹುಶಃ ಇಲ್ಲ ಎಂಬುದಾಗಿದೆ. ಹೀಗಾಗಿ, ನಿರ್ಧಿಷ್ಟ 
ಪರಿಕಲ್ಪನೆಯೊಂ೦ಂದನ್ನು ಬೋಧಿಸುವಾಗ ನಿರೂಪಿತ ಉದ್ದೇಶಗಳನ್ನು ಸಾಧಿಸುವಲ್ಲಿ ನಮ್ಮ 
ಬೆಂಬಲಕ್ಕೆ ನಿಲ್ಲುವ ಸಾಮಗಿಯಿದು ಎನ್ನಬಹುದು. ನಾವು ಉದ್ದೇಶಪೂರ್ವಕವಾಗಿಯೇ 
“ಬೆಂಬಲ” ಎಂಬ ಪದವನ್ನು ಬಳಸಿದ್ದೇವೆ; ಏಕೆಂದರೆ, ಶಿಕ್ಷಕರಾದ ನಮಗೆ ಅದು ಬೆಂಬಲವೇ 
ಸರಿ. ಅದು ಚರ್ಚ್ಜಿಸಲಾಗುವ ಪರಿಕಲ್ಪನೆಯನ್ನು ವಿಶದಪಡಿಸಲು ನೆರವಾಗುತ್ತದಲ್ಲದೆೆ, 
ಪ್ರಸ್ತುತಪಡಿಸಲಾಗುವ ಯಾವುದೇ ವಿಚಾರವನ್ನು ವಿದ್ಯಾರ್ಥಿಯ ಮನಸ್ಸಿನಲ್ಲಿ 
ಬಲಪಡಿಸುವ ಸಾಮರ್ಥ್ಯ ಅದಕ್ಕಿರುತ್ತದೆ. ನಮ್ಮ ತರಗತಿಗಳಲ್ಲಿ ಗಹಣಶಕ್ತಿಯ ವಿಭಿನ್ನ 
ಸಾಮರ್ಥ್ಯಗಳನ್ನು ಹೊಂದಿದ ಮಕ್ಕಳು ಇರುತ್ತಾರೆ. ಅವರಲ್ಲಿ ಕೆಲವರು ದೃಷ್ಟಿಗೋಚರ 
ಮಾಡಿಕೊಳ್ಳವ ಮೂಲಕ ಕಲಿತರೆ, ಮತ್ತಿತರರು ಶ್ರವಣಗೋಚರ ಮಾಡಿಕೊಳ್ಳವ ಮೂಲಕ 
ಕಲಿಯುತ್ತಾರೆ. ಇ೦ಂತಾಗಿ, ಶಿಕಕರು ತರಗತಿಯಲ್ಲಿ ಬಳಸುವ ಬೋಧನಶ್ಯಲಿಗೆ ಬೋಧನಾ- 
ಕಲಿಕಾ ಸಾಮಗ್ರಿಯು ಒದಗಿಬರಬೇಕು ಹಾಗೂ ಪರಿಕಲ್ಪನೆಯ ಬಗೆಗಿನ ವಿದ್ಯಾರ್ಥಿಯ 
ತಿಳುವಳಿಕಯನ್ನು ಪೋಷಿಸಬೇಕು. ಈ ಸಾಮಗಿಗಳ ಬಳಕೆಯ ಮತ್ತೊಂದು ಪ್ರಮುಖ 
ಲಕ್ಷಣವೆಂದರೆ, ಕಲಿಕಾರ್ಥಿಗೆ ಅದು ಕೊಡಮಾಡುವ ಕಲಿಕಾ-ಅನುಭಗಳ ವಿಚಾರ; ತನ್ನೂಲಕ 


ಇದು ಇಡೀ ತರಗತಿಯ ಕಲಿಕಾ-ಫಲಿತಾಂಶಗಳನ್ನು ಪ್ರತಿಫಲಿಸುತ್ತದೆ. ನೂತನ 
ಶಿಕ್ಷಕರೊಬ್ಬರು ಹಾಗೂ ಅವರು ತಮ್ಮ ತರಗತಿಗಾಗಿ ತಯಾರಾಗುವ ಪ್ರಕ್ರಿಯೆಯನ್ನು 
ನಾವೀಗ ಪರಿಗಣಿಸೋಣ. ಆರಂಬಿಕ ಸಾಮಗ್ರಿಯಾಗಿ ಅವರ ಬಳಿ ಇರುವುದಾದರೂ ಏನು? 
ನಮ್ಮೆಲ್ಲರ ಒಕ್ಕೊರಲಿನ ಉತ್ತರ ಪಠ್ಯಪುಸ್ತಕ ಎಂಬುದಾಗಿರುತ್ತದೆ ಅಂದುಕೊಳ್ಳುತ್ತೇವೆ. ಇದು 
ನಮ್ಮ ಪ್ರೀತಿಪಾತ್ರ ಸಹೋದ್ಯೋಗಿ ಮತ್ತು ಸಹಶಿಕಕರೊಬ್ಬರ ವಿಷಯಕ್ಕೆ ಹಾಗೂ ಅವರ 
ತರಗತಿಯಲ್ಲಿ ಪಠ್ಯಪುಸ್ತಕವು ನಿರ್ವಹಿಸುತ್ತಿದ್ದ ಪಾತ್ರವನ್ನು ಕುರಿತಾದ ಚರ್ಚೆಗೆ ನಮ್ಮನ್ನು 
ಕೊಂಡೊಯ್ಯುತ್ತದೆ. ಪಠ್ಯಪುಸ್ತಕದ ವಿಷಯವಾಗಿ ಅವರು ಹೀಗೆ ಹೇಳುತ್ತಾರೆ: 


1. ಪಠ್ಯಪುಸಕವು ತರಗತಿಯನ್ನು ಪ್ರವೇಶಿಸುವ ಶಿಕಕರ ಬತಳಿಕೆಯ ಅತಿಮುಖ್ಯ 
ಬಾಗವಾಗಿರುತ್ತದೆ. ಅ೦ದರೆ, ಅದು ಅವರಿಗೆ ಒಂದು ಹಂತದ ಆತ್ಮವಿಶ್ವಾಸವನ್ನು 
ನೀಡುತ್ತದೆ. ಅವರು ನೆಚ್ಚುವ ಸಾಧನವಾಗಿರುತದೆ ಅದು. 

2. ಅದು ಅವರ ಮತ್ತು ವಿದ್ಯಾರ್ಥಿಗಳ ನಡುವಿನ "ಸಾಮಾನ್ಯ ಕೊಂಡಿ”"ಯಾಗಿರುತ್ತದೆ 
ಕೂಡ. 

3. ಅದರ ಸಾನ್ನಿಧ್ಯದಲ್ಲಿ ಶಿಕಕರು ಮತ್ತು ವಿದ್ಯಾರ್ಥಿಗಳು ಒಂದೇ ಪುಟವನ್ನು 
ಹಂಚಿಕೊಳ್ಳವುದರಿಂದ ಶಿಕ್ಷಕರು ಅವರೊಂದಿಗೆ ಸಮಾನ ಸರದಲ್ಲಿ 
ಇರುವಂತಾಗುತ್ತದೆ. 

4. ಎಲ್ಲ ತಾರತಮ್ಯವನ್ನು ಅಳಿಸಿಹಾಕುವ ಮಹಾನ್‌ ಸಾಧನವದು. 

5, ತರಗತಿಯಲ್ಲಿ ಬಳಸಲಾಗುವ ಭಾವಿ ಬೋಧನ ಶೈಲಿಗೆ ಅದು ಚೌಕಟ್ಕೊಂದನ್ನು 
ಒದಗಿಸುತ್ತದೆ. 


ನಿಜ ಹೇಳಬೇಕೆಂದರೆ, ಬೋಧನೆಯನ್ನು ಆರಂಭಿಸಿದ ವರ್ಷಗಳಲ್ಲಿ ನಮಗೆ 
ದೊರೆಯುತ್ತಿದ್ದ ಮೊಟ್ಟಿಮೊದಲ ಬೋಧನಾ-ಕಲಿಕಾ ಸಾಮಗ್ರಿಯೆಂದರೆ 
ಪಠ್ಯಪುಸಕವಾಗಿತ್ತು. ಎಲ್ಲರಿಗೂ ಸುಲಭವಾಗಿ ಲಭ್ಯವಿರದ ಕಡತವಾದ ಬೋಧನಾ 
ವಿಷಯದ ಪಠ್ಯಕ್ರಮದ ಕಡೆಗೆ ಬೊಟ್ಟಿಮಾಡಿ, ಮಾರ್ಗದರ್ಶನ ಮಾಡುವಲ್ಲಿ ಅದು 
ಸಫಲಬವಾಗಿತ್ತು. ಅ೦ದರೆ, ಪಠ್ಯಪುಸ್ತಕವೊಂ೦ದೇ ಬೋಧನಾ-ಕಲಿಕಾ ಸಾಮಗ್ರಿಯೋ ಅಥವಾ 
ಬಳಸಲು ಲಭ್ಯವಿರುವ ಹಲವು ಸಾಮಗಿಗಳಲ್ಲಿ ಒಂದು ಅಂಗಪವೋ? 


ರಾಷ್ಟೀಯ ಪಠ್ಯಕ್ರಮ ಚೌಕಟ್ಟಿನ ಪಠ್ಯಕ್ರಮ, ಪಠ್ಯವಿಷಯ ಮತ್ತು ಪಠ್ಯಪುಸಕಗಳ 
ರಾಷ್ಟ್ರೀಯ ನಾಭಿ ತಂಡದ ಸ್ಥಿತಿಪತ್ರ 2005 ಇವೆಲ್ಲವೂ ಬೋಧನಾ-ಕಲಿಕಾ ಸಾಮಗಿಗಳ 
ವಿಷಯವಾಗಿ ಏನು ಹೇಳುತ್ತವೆಂದು ನೋಡೋಣ: 


"ನಮಗಿಂದು ಅಗತ್ಯವಿರುವುದು ಯಾವುದೇ ಒಂದು ಪಠ್ಯಪುಸ್ತಕವಲ್ಲ, ಹೊರತಾಗಿ, 
ಮಗುವನ್ನು ಸಕ್ರಿಯ ಕಲಿಕೆಯಲ್ಲಿ ತೊಡಗಿಸಲು ಬಳಸಬಹುದಾದ ಬೋಧನಾ-ಕಲಿಕಾ 
ಸರಕಾಗಿದೆ. ಆದಕಾರಣ, ಪಠ್ಯಪುಸ್ತಕವು ಇದರ ಅಂಗವಾಗಿರುತ್ತದೆಯೇ ಹೊರತು, ಏಕ್ಕಕ 
ಬೋಧನಾ-ಕಲಿಕಾ ಸಾಮಗ್ರಿಯಾಗಲಾರದು.” 


ಬೋಧನಾ ಕಲಿಕಾ ಸಾಮಗ) ಎಂದರೆ ಯಾವುದು ಎಂದು ನೋಡಿದ ಬಳಿಕ, ಅದರ 
ಅಗತ್ಯವೇನೆಂದು ಸ್ವಲ್ಪ ನೋಡೋಣ. ತರಗತಿಯ ಬೋಧನಾ-ಕಲಿಕಾ ಪ್ರಕ್ರಿಯೆಯಲ್ಲಿ ಇದರ 
ಪಾತ್ರವನ್ನು ಕುರಿತು ನಾವು ಮೇಲೆ ಹೇಳಿದ್ದೇವೆ. ಇಂತಹ ಸಾಮಗ್ರಿಯನ್ನು ತರಗತಿಯಲ್ಲಿ 
ಬಳಸುವುದು ಅತ್ಯಗತ್ಯವೆ? ಅಂತಹ ಸಾಮಗಿಯೆಂದು ಕರೆಯಲ್ಪಡುವ ವಸ್ತುವಿನ 
ಗುಣಲಕ್ಷಣಗಳೇನು? ಅದು ಬಳಸಲು ಅನುಕೂಲವಾಗುವಂತೆ ಸುಸಜ್ಮಿತವಾಗಿ 
ಪ್ರಸ್ತುತಪಡಿಸುವ ವಸ್ತುವಾಗಿರಬೇಕ ಅಧವಾ ಕಪ್ಪುಹಲಗೆ ಮತ್ತು ಸೀಮೆಸುಣ್ಣದಂತಹ 
ಸರಳವಾದರೂ, ಅತಿ ಪರಿಣಾಮಕಾರಿ ವಸ್ತುವಾಗಿರಬೇಕ? ಒಂದೂವರೆ ದಶಕಗಳಷ್ಟು ಕಾಲ 
ಪಠ್ಯಪುಸಕ ಲಭ್ಯವಿರದೆ ರಸಾಯನಶಾಸ್ಪವನ್ನು ಪಾಠಮಾಡಿದಂತಹ ಶಿಕ್ಷಕಿಯಾಗಿ ಪಾಠ 


ಹೇಳುವ ಮುನ್ನ ನನ್ನ ತಯಾರಿಯು ನನಗೆ ಲಭ್ಯವಿದ್ದ ವಿವರಣಾತ್ಮಕ ಪಠ್ಯಕ್ರಮವನ್ನು 
ಆಧರಿಸಿತ್ತು. ಅತಿ ಮೂಲಭೂತ ಸಾಮಗ್ರಿಯಾದ ಪಠ್ಯಪುಸ್ತಕವು ಲಭ್ಯವಿರಲಿಲ್ಲ ಎಂದು 
ಹೇಳಿದ್ದಾಯಿತು. ಇದರಿಂದಾಗಿ ವಿವರಣಾತ್ಮಕ ನೋಟ್ಸ್‌ ಮತ್ತು ಇನ್ನೂ ವಿವರಣಾತ್ಮಕ ಘಟಕ 
ಯೋಜನೆಗಳ ಮೂಲಭೂತ ಸಾಮಗ್ರಿಯನ್ನು ನಾವೇ ಸೃಷ್ಟಿಸಿಕೊಳ್ಳುವ ಅಗತ್ಯ ನಮಗೆ 
ತಲೆದೋರಿತು. ಮಿಂಚು ಪಟ್ಟೆಗಳು ಮತ್ತು ಅಭ್ಯಾಸಪತಿಕೆಗಳಂತಹ ಇನ್ನೂ ಒಂದಿಷ್ಟು 
(ಆಣವಿಕ ಸಂಖ್ಯೆಗಳ, ರಾಸಾಯನಿಕ ಸಮೀಕರಣ ಸಮತೋಲನದ ಹಾಗೂ ರಾಸಾಯನಿಕ 
ಪ್ರಕ್ರಿಯೆಗಳ ಮಧ್ಯಹಂತಗಳನ್ನು ಹೊಂದಿಸುವಂತಹ ಇತ್ಯಾದಿ) ಸಾಮಗಿಗಳು ನಮಗೆ 
ಕಾಲಕ್ರಮೇಣ ಒದಗಿಬಂದ ಇತರ ವಸ್ತುಗಳಾಗಿದ್ದವು. ನಾವಾಗೆ ಸೃಷ್ಟಿಸಿಕೊಂಡ ಸಾಮಗಿಗಳು 
ಒಂದು ನಿರ್ದಿಷ್ಟ ರೀತಿಯ ಕಲಿಕಾ ಉದ್ದೇಶದ ಹಾಗೂ ಬಳಸಲಾದ ಬೋಧನಶೈಲಿಯ (ಈ 
ಹಿ೦ದೆ ಹೇಳಿರುವಂತೆ) ಪೂರೈಕೆಯನ್ನು ಆಧರಿಸಿದ್ದವು. 


ಯಾವುದೇ ಸಾಮಗಿ ಹೇಗೆ ತರಗತಿಯಲ್ಲಿ ಬಳಕೆಯಾಗುತ್ತದೆ ಎಂಬುದಕ್ಕೆ ವಿಭಿನ್ನ 
ದೃಷ್ಟಿಕೋನಗಳಿರಬಹುದು. ಪ್ರೇರೇಪಿತರಾದ, ತಮ್ಮ ಕೆಲಸದಲ್ಲಿ ಬದ್ಧತೆ ಪ್ರದರ್ಶಿಸುವಂತಹ 
ಶಿಕ್ಷಕರಿಗೆ ಬೋಧನ ಸಾಮಗಿಯೊಂದು ಪ್ರದರ್ಶಕ ವಸ್ತುವಾಗಿರುವುದಿಲ್ಲ; ಬದಲಿಗೆ, ಅದು 
ಆಗಲೇ ಆಯೋಜಿಸಲ್ಪ್ಬಟ್ಟಿ ಅವರ  ಬೋಧನಶ್ಯಲಿಯೊಂದಿಗೆ ಸೇರಿಕೊಳ್ಳವ 
ವಸುವಾಗಿರುತ್ತದೆ. ಇದು ತರಗತಿಯಲ್ಲಿ ಅವರ ಪಾಠವನ್ನು ಪರಿಣಾಮಕಾರಿಯನ್ನಾಗಿಸಿ, 
ಅವರ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳವಂತೆ ನೋಡಿಕೊಂಡು, ಕಲಿಕೆಗೆ 
ಬೆಂಬಲವಾಗಿ ನಿಲ್ಲುತ್ತದೆ. ಹೀಗಾಗಿ, ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಗಾಗಿ ಬಳಸಲಾಗುವ 
ಸಾಮಗ್ರಿಯ ಉದ್ದೇಶವನ್ನು ವ್ಯಾಖ್ಯಾನಿಸುವುದು ಅತಿ ಮುಖ್ಯವಾಗುತ್ತದೆ. ಇಲ್ಲಿ 
ಉದಾಹರಣೆಯೊಂದನ್ನು ಪರಿಗಣಿಸೋಣ. ಆಧುನಿಕ ಆವರ್ತಕ ಕೋಷ್ಟಕವು ಶಾಲಾ 
ರಸಾಯನಶಾಸ್ಪದ ಬಹು ಮುಖ್ಯ ಅಂಗ. ಬಹುತೇಕ ಪಠ್ಯಪುಸ್ತಕಗಳು ಹಾಗೂ ಬಹುತೇಕ 
ತರಗತಿಗಳು ಇದರ ಮಾದರಿಯೊಂದನ್ನು ಹೊಂದಿರುತ್ತವೆ. ಈ ಸಂಪನ್ಮೂಲವನ್ನು ವರ್ಷದ 
ಉದ್ದಕ್ಕೂ, ಕೇವಲ ಧಾತುಗಳ ವರ್ಗೀಕರಣದ ವಿಷಯವನ್ನು ಬೋಧಿಸುವಾಗ ಮಾತ್ರವಲ್ಲದೆ, 
ಧಾತುಗಳ ವಿಚಾರವನ್ನು ಉಲ್ಲೇಖಿಸುವಾಗೆಲ್ಲಿ ಬಳಸಬಹುದಾಗಿದೆ. ಆವರ್ತಕ 
ಕೋಷ್ಟಕದಲ್ಲಿ ಧಾತುವನ್ನು ಗುರುತಿಸುವುದು, ಅದರ ಸ್ಥಾನವನ್ನು ಅರಿಯುವುದು, ಅದರ 
ಗುಣಲಕ್ಷಣಗಳನ್ನು ಹಾಗೂ ಅದರ ಸ್ಥಾನಿಕ ಪರಿಣಾಮಗಳನ್ನು ಅರಿಯುವ ವಿಚಾರವದು. 
ಮತ್ತೊಂದು ಉದಾಹರಣೆಯೆಂದರೆ, (ಹಲವು ಶಾಲೆಗಳಲ್ಲಿ ಅಸ್ಲಿತ್ತದಲ್ಲಿರದ) ವಿಜ್ಞಾನ 
ಪ್ರಯೋಗಾಲಯದ ಬಳಕ ಯದ್ದಾಗಿದೆ. ಮೂಲಭೂತ ವಸ್ತುಗಳಿಂದ ಸುಸಜ್ಜಿತವಾದ 
ಪ್ರಯೋಗಾಲಯವು ಹಲವು ಪರಿಕಲ್ಪನೆಗಳನ್ನು ಬೋಧಿಸಲು ಒಂದು ಹಿತಕರವಾದ 
ಬೋಧನಾ-ಕಲಿಕಾ ಸಾಮಗಿಯಾಗಿದೆ. ಹೀಗಾಗಿ, ವಸ್ತುವೊಂದರ ಉದ್ದೇಪೂರ್ವಕ ಬಳಕೆ 
ಶಿಕ್ಷಕರ ಕೈಯಲ್ಲಿದೆ; ಅಂತೆಯೇ, ಸೂಕ ಸಾಮಗ್ರಿಯನ್ನು ಆಯ್ಕೆ ಮಾಡುವ ಅವರ 
ವಿವೇಕದಲ್ಲಿ ಹಾಗೂ ಅವರ ತರಗತಿಯಲ್ಲಿ ಅದರ ಬಳಕೆಯಲ್ಲಿದೆ. 


ಸಮಾಜ-ವಿಜ್ಞಾನ ತರಗತಿಯಲ್ಲಿ ಸಜೀವ ಪಠ್ಯಪುಸ್ತಕಗಳು 


ಹಲವು ಸಂಗತಿಗಳ ನಡುವೆ, ನಮ್ಮ ಸಮಾಜ-ವಿಜ್ಞಾನ ತರಗತಿಗಳು ನಮ್ಮ ಕಣುಂದೆ 
ಬರುತ್ತವೆ. ಅಲ್ಲಿ ಪಠ್ಯಪುಸ್ತಕವನ್ನು ತೆರೆದಿಟ್ಟುಿಕೊಂಡು ಶಿಕಕರು ಒಂದಾದ ಬಳಿಕ 
ಮತ್ತೊಂದರಂತೆ ವಾಕ್ಯಗುಚ್ಮಗಳನ್ನು ಮಕ್ಕಳಿಂದ ಓದಿಸಿ ಪಾಠಮಾಡಿ ಮುಗಿಸಿ, ಅಲ್ಲಿನ 
ಮುಖ್ಯ ಸಂಗತಿಗಳನ್ನು ಪಠ್ಯಪುಸ್ತಕದಲ್ಲಿ ಇರುವಂತೆಯೇ ಪರೀಕ್ಷೆಯಲ್ಲಿ ಒಪ್ಪಿಸಲು 
ಆಗುವಂತೆ ಅವುಗಳನ್ನು ಗುರುತು ಹಾಕಿಸುತ್ತಾರೆ. ಇದಕ್ಕೆ ವ್ಯತಿರಿಕವಾಗಿ, ಪಠ್ಯಪುಸ್ತಕವನ್ನು 
ಅತ್ಯಧಿಕವಾಗಿ ಬಳಸಿದ ನಮ್ಮ ಆಂಗ್ಲಬಾಷಾ ಅಧ್ಯಾಪಕರು ನೆನಪಾಗುತ್ತಾರೆ. ವರ್ಷದ 
ಕೊನೆಗೆ ನಮ್ಮ ಪಠ್ಯಪುಸ್ತಕಗಳ ಮೇಲೆಲ್ಲಾ ಟಿಪ್ಪಣಿ, ಸಾರಾಂಶ, ತಾತ್ಯಗಳು ಹಾಗೂ ಉಪಮೆ, 
ರೂಪಕ, ಶ್ಲೇಷೆ ಇತ್ಯಾದಿಗಳ ಪೆನ್ಸಿಲ್‌ ಗುರುತುಗಳಿಂದ ತುಂಬಿಹೋಗಿರುತ್ತಿತ್ತು. ಇಡೀ 
ಪಠ್ಯಪುಸಕವನ್ನೊಮ್ಮೆ ತಿರುವಿಹಾಕುವ ಅನುಭವವು ಖುಷಿ, ಸಂಭ್ರಮ ಮತ್ತು 


ಸಂವೇದನಾತಕ ಸಮೃದ್ದಿಯ ಭಾವದೊಂದಿಗೆ ಮಿಳಿತವಾಗಿರುತ್ತಿತ್ತು. ಆದರೆ, ನಾನು 
ಇದುವರೆಗೂ ಸುಮಾರು 30-40 ವರ್ಷಗಳ ಹಿಂದೆ ರೂಪಿಸಲಾದ ಪಠ್ಯಪುಸ್ತಕಗಳ ಬಗ್ಗೆ 
ಹೇಳುತ್ತಿದ್ದೇನೆ. ಆಗಿನ ಕಾಲದಲ್ಲೂ ಪಠ್ಯಪುಸ್ತಕಕ್ಕೆ ಜೀವ ತುಂಬಿ, ಅದರೊಂದಿಗೆ 
ವಿದ್ಯಾರ್ಥಿಯ ಒಡನಾಟವನ್ನು ಹುಟ್ಟುಹಾಕುವ ಸಾಮರ್ಥ್ಯ ಶಿಕ್ಷಕರಿಗೆ ಇರುತ್ತಿತ್ತು. ಅ೦ದರೆ, 
ನಮ್ಮೊಂದಿಗೆ ಮಾತನಾಡಬಲ್ಲ, ಒಡನಾಡಬಲ್ಲ ಪಠ್ಯಪುಸ್ತಕ. ಸತ್ಯಸಂಗತಿ ಇಂತಿರುವಾಗ, 
ಪಠ್ಯಪುಸ್ತಕಗಳನ್ನೇಕ ಬೇಸರ ತರಿಸುವ ಸಾಮಗಿಯಂತೆ ನೋಡಲಾಗುತ್ತಿದೆ, ಅಥಾ, 
ಅದನ್ನೊಂದು ಪ್ರಯೋಜನಕಾರಿ ಬೋಧನಾ-ಕಲಿಕಾ ಸಾಮಗ) ಎಂದು ಸಹ ಯಾಕೆ 
ಪರಿಗಣಿಸಲಾಗುತ್ತಿಲ್ಲ? 


ಆದ್ದರಿಂದ, ಪಠ್ಯಪುಸಕವೇ ಹೇಗೆ ಒಂದು ಪ್ರಯೋಜನಕಾರಿ ಬೋಧನಾ-ಕಲಿಕಾ 
ಸಾಮಗ್ರಿಯಾಗಬಹುದು ಎಂಬುದೇ ವಿಸೃತ ಚರ್ಚೆಯ ವಿಷಯ ಆಗಬೇಕು. 2005ರ ಬಳಿಕ 
ಸಮಾಜ-ವಿಜ್ನಾನದ ಬೋಧನೆಯು ಶಿಕ್ಷಕರಿಗೆ ಗಮನಾರ್ಹವಾಗಿಯೂ ಒಂದು ವಿಭಿನ್ನ 
ಅನುಭವವಾಗಿ ಹೊರಹೊಮ್ಮಿದೆ. ಇತಿಹಾಸ ಪಠ್ಯಪುಸ್ತಕದ ವಿಷಯವಾದ ದಿನನಿತ್ಯದ 
ಜೀವನ, ಸಂಸ್ಕೃತಿ ಮತ್ತು ರಾಜಕಾರಣದ ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದರೆ 
ಅದು ನಮ್ಮನ್ನು ಇತಿಹಾಸ ಮತ್ತು ಕ್ರೀಡೆಯ ಅಧ್ಯಾಯಕ್ಕ ಪರಿಚಯಿಸುತ್ತದೆ. ಈ 
ಅಧ್ಯಾಯದಲ್ಲಿ ಹಲವಾರು ಪ್ರಾಥಮಿಕ ಹಾಗೂ ಆನುಷಂಗಿಕ ಮೂಲಗಳನ್ನು 
ಬಳಸಿಕೊಳ್ಳಲಾಗಿದೆ. ಪಠ್ಯಪುಸ್ತಕದ ಬಳಕೆಯು ಶಿಕ್ಷಕರು ತರಗತಿಯಲ್ಲಿ ಹಲವು 
ದೃಷ್ಟಿಕೋನಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಲು ಅನುಕೂಲ ಮಾಡಿಕೊಡುವುದೇ 
ಅಲ್ಲದೆ, ವಿದ್ಯಾರ್ಥಿಗಳನ್ನು ಮೂಲ ಲೇಖನಗಳಿಗೆ ಪರಿಚಯಿಸಲು ಒದಗಿಬರುತ್ತದೆ. 
ಇದರಿಂದ, ವಿಭಿನ್ನ ಮೂಲಗಳನ್ನು ಸಮನ್ವಯಗೊಳಿಸುವ ಹಾಗೂ ವ್ಯಾಖ್ಯಾನಿಸುವ 
ಕೌಶಲಗಳನ್ನು ವಿದ್ಯಾರ್ಥಿಗಳಲ್ಲಿ ಅಭಿವೃದ್ಧಿಗೊಳಿಸಲು ನೆರವಾಗುತ್ತದೆ ಕೂಡ. 


ಬಾಕ್ಸ್‌ ೧ ಮೂಲಿ 
ಜಾತಿ ಮತ್ತು ಕ್ರಿಕೆಟ್‌ 


ಪಲವಂಕರ್‌ ಬಾಲೂ ಅವರು ಪುಣೇ ನಗರದಲ್ಲಿ 1875ರಲ್ಲಿ ಜನಿಸಿದರು. ಅವರು 
ತಮ್ಮ ಕಾಲದ ಅತ್ಯುತ್ತಮ ನಿಧಾನಗತಿಯ ಬೌಲರ್‌ ಎನಿಸಿಕೊಂಡಿದ್ದರೂ ಅವರ ಕಾಲದಲ್ಲಿ, 
ಭಾರತೀಯರು ಟೆಸ್ಟ್‌ ಪಂದ್ಯಗಳನ್ನು ಆಡುವಂತಿರಲಿಲ್ಲ. ಅಂದಿನ ವಸಾಹತುಶಾಹಿ 
ಕಾಲಘಟ್ಟಿದಲ್ಲಿ ಪ್ರಮುಖ ಕ್ರಿಕೆಟ್‌ ಪಂದ್ಯಾವಳಿಯಾದ “ಚತರ್ಭುಜೀಯ ಪಂದ್ಯ”ದಲ್ಲಿ 
ಅವರು "ಹಿಂದೂ"ಗಳ ಪರವಾಗಿ ಆಡಿದ್ದರು. ದಲಿತರಾಗಿದ್ದ ಅವರು ತಂಡದ ಅತಿ ಶ್ರೇಷ್ಠ 
ಕ್ರೀಡಾಪಟುವಾಗಿದ್ದರೂ ಅವರನ್ನು ಹಿಂದೂ ತಂಡದ ನಾಯಕನನ್ನಾಗಿ ಎಂದೂ 
ಮಾಡಲಿಲ್ಲ; ಏಕೆಂದರೆ, ಮೇಲ್ಮಾತಿಯ ಆಯ್ಸೆಗಾರರು ಅವರ ವಿರುದ್ಧ ತಾರತಮ್ಯ 
ತೋರುತ್ತಿದ್ದರು. ಆದರೆ, ಬ್ಯಾಟ್ಸ್‌ ಮನ್‌ ಆಗಿದ್ದ ಅವರ ತಮ್ಮ ವಿಠಲರು 1923ರಲ್ಲಿ ಹಿಂದೂ 
ತಂಡದ ನಾಯಕರಾಗಿ, ಯುರೋಪಿಯನ್ನರ ವಿರುದ್ದ ತಮ್ಮ ತಂಡವು ಅಂದಿನ ಪ್ರಸಿದ್ಧ 
ಜಯವನ್ನು ದಾಖಲಿಸಲು ಕಾರಣರಾದರು. ವೃತ್ತಪತಿಕೆಯೊಂ೦ದಕ್ಕೆ ಪತ್ರ ಬರೆದ ಕಿಕೆಟ್‌ 
ಅಭಿಮಾನಿಯೊಬ್ಬರು ಹಿಂದೂ ತಂಡದ ಜಯಕ್ಕೂ, ಗಾಂಧೀಜಿಯವರ ಅಸ್ಪೃಶ್ಯತೆಯ 
ವಿರುದ್ದದ ಹೋರಾಟಕ್ಕೂ ಸಂಬಂಧ ಕಲ್ಪಿಸಿದ್ದರು. ಹಿಂದೂ ತಂಡದವರು ಅಸೃಶ್ಯರಾಗಿ 
ಜನಿಸಿದ್ದ ಭಾರತದ ಪ್ರಮುಖ ಬೌಲರ್‌ ಬಾಲೂ ಅವರ ತಮ್ಮ ವಿಠಲ್‌ ಅವರನ್ನು ಹಿಂದೂ 
ತಂಡದ ನಾಯಕನನ್ನಾಗಿಸಿದರು. ಹಿಂದೂ ತಂಡದ ಅಭೂತಪೂರ್ವ ಜಯದಿಂದ ನಾವು 
ಕಲಿಯಬಹುದಾದ ಪಾಠವೆಂದರೆ ಅಸ್ಕೃಶ್ಯತೆಯ ನಿರ್ಮೂಲನವು ಭಾರತವನ್ನು 
ಸ್ಪರಾಜ್ಯದತ್ತ ಒಯ್ಯುತ್ತದೆ ಎಂಬುದಾಗಿದೆ. ಇದೇ ಮಹಾತ್ಮರ ಭವಿಷ್ಯವಾಣಿಯೂ ಆಗಿದೆ. 


“ವಿದೇಶಿ ಮೈದಾನವೊಂದರ ಮೂಲೆ”, ರಾಮಚಂದ್ರ ಗುಹಾ ಅವರ ಲೇಖನದಿಂದ 


ದೃಕ್‌-ಶ್ರವಣ ಸಾಮಗಿಗಳು 


ತಾಂತ್ರಿಕ ಕ್ಷೇತ್ರದಲ್ಲಿ ಮುನ್ನಡೆಯಾದಂತೆ ದೃಕ್‌-ಶ್ರವಣ ಸಾಮಗಿಗಳು ಇತ್ತೀಚಿನ 
ದಿನಗಳ ನೂತನ ಬೋಧನಾ-ಕಲಿಕಾ ಸಾಮಗ್ರಿಗಳಾಗಿ ಹೊರಹೊಮವ್ನಿವೆ. ಈ ಬೋಧನಾ- 
ಕಲಿಕಾ ಸಾಮಗ್ರಿಗಳ ಬಳಕೆಯು ಅರ್ಥಪೂರ್ಣವೂ, ಪ್ರಸ್ಲುತವೂ ಆಗಿರಬೇಕು. ಇಲ್ಲವಾದಲ್ಲಿ, 
ಅದೊಂದು ಮನೋರಂಜನೆಯ ಸಾಧನವಾಗುತ್ತದಷ್ಮೆ. ಯಾವುದೇ ಚಲನಚಿತ್ರ ಅಥವಾ 
ಸಾಕ್ಮ್ಯಚಿತ್ರವನ್ನು ತೋರಿಸಲು ಶಿಕ್ಷಕರ ಮನದಲ್ಲಿ ಒಂದು ನಿರ್ದಿಷ್ಟ 
ಉದ್ದೇಶವಿರಬೇಕಾಗುತ್ತದೆ. ಅದು ವಿದ್ಯಾರ್ಥಿಗಳ ವಯೋಮಾನಕ್ಕೆ ಸೂಕವೂ, 
ಬೋಧಿಸಲಾಗುವ ವಿಷಯಕ್ಕ ಸಂಗತವಾದದ್ದೂ ಆಗಿರಬೇಕಾಗುತ್ತದೆ. ದೃಕ್‌-ಶ್ರವಣ 
ಸಾಮಗಿಗಳ ಬಳಕೆಗೆ ಮುನ್ನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಬ್ಬರಲ್ಲೂ ಅದಕ್ಕಾಗಿ ತಯಾರಿ 
ನಡೆಯುವುದು ಆವಶ್ಯಕವಾಗುತ್ತದೆ. ಈ ತಯಾರಿಯು ತಾವು ನೋಡಲಿರುವ ಅಥವಾ 
ಕೇಳಲಿರುವ ವಿಷಯಕ್ಕೂ, ಅಧ್ಯಾಯದ ವಿಷಯಕ್ಕೂ ಇರುವ ಸಂಬಂಧವನ್ನು 
ಅರಿಯುವುದನ್ನು ಒಳಗೊಂಡಿರುತ್ತದೆ. ದೃಕ್‌-ಶ್ರವಣ ಸಾಮಗ್ರಿಯ ಬಳಕೆಯ ಮುನ್ನ 
ವಿದ್ಯಾರ್ಥಿಗಳು ಉತ್ತರಿಸಬೇಕಿರುವ ಪ್ರುಶ್ನಾವಳಿಲಿಯೊಂದನ್ನು ಸಜ್ಜುಮಾಡಿ 
ಇಟ್ಟುಕೊಂಡಿರುವುದು ಅವರು ವಿಷ್ಟಿಯ ಮವೀಕ್ಷಕರಾಗುವ ಬದಲು ಸಕ್ರಿಯ 
ವೀಕ್ಷಕರಾಗುವುದನ್ನು ಖಾತ್ರಿ ಪಡಿಸಬಹುದಾದ ಒಂದು ವಿಧಾನ. 


ಇಲ್ಲಿ ಎಚ್ಚರಿಕೆಯೊಂದನ್ನು ನೀಡುವುದು ಉಚಿತವಾಗುತದೆ: ದೃಕ್‌-ಶ್ರವಣ 
ಸಾಧನಗಳ ಅತಿಯಾದ ಬಳಕೆಯಿಂದ ವಿದ್ಯಾರ್ಥಿಗಳನ್ನು ತರಗತಿಯಲ್ಲಿ ವಿರಾಮದ 
ಸಮಯಕ್ಕಾಗಿ ಎದುರು ನೋಡುವ ಪ್ರವೃತ್ತಿಯ ವಬಿಷ್ಟಿಯ ವೀಕ್ಷಕರನ್ನಾಗಿಸುವ 
ಅಪಾಯವಿರುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮೊಡನೆ ಸಮನ್ನಿವೇಶವೊಂದನ್ನು 
ಹಂಚಿಕೊಳ್ಳಲು ನಾವು ಬಯಸುತ್ತೇವೆ: ಶಿಕಕರೊಬ್ಬರು, "ಹಿಟ್ನಿರ್‌ ಮತ್ತು ನಾಜಿವಾದದ 
ಹುಟ್ಟು" ಎಂಬ ಅಧ್ಯಾಯವನ್ನು ಅದೇ ತಾನೆ ಮಾಡಿ ಮುಗಿಸಿರುತ್ತಾರೆ; ಅವರು 
ವಿದ್ಯಾರ್ಥಿಗಳಿಗೆ "ದ ಪಿಯಾನಿಸ್ಟ್‌" ಎಂಬ ಚಲನಚಿತ್ರವನ್ನು ತೋರಿಸುವುದಾಗಿ ಮಾತು 
ಕೊಡುತ್ತಾರೆ. ಚಲನಚಿತ್ರವನ್ನು ನೋಡಿದ ವಿದ್ಯಾರ್ಥಿಗಳು ತಮ್ಮ ತರಗತಿಗಳಿಗೆ ಮರಳುತ್ತಾರೆ. 
ಮರುದಿನ ಅದೇ ಶಿಕ್ಷಕರು ಹೊಸದೊಂದು ಅಧ್ಯಾಯವನ್ನು ಕೈಗೆತಿಕೊಳ್ಳುತ್ತಾರೆ. ಈ ಒಂದು 
ವಿಶಿಷ್ಟ ಸನ್ನಿವೇಶದಲ್ಲಿ ಆ ಅಧ್ಯಾಪಕರು ದೃಕ್‌-ಶ್ರವಣ ಸಾಧನವನ್ನು ಬೋಧನಾ-ಕಲಿಕಾ 
ಸಾಮಗ್ರಿಯಾಗಿ ಬಳಸಿಕೊಂಡಿದ್ದರು. ಇದರಿಂದ ವಿದ್ಯಾರ್ಥಿಗಳ ಕಲಿಕಾ ಅನುಭವದ 
ವೃದ್ದಿಯಾಯಿತೆ? ಆಗಿದ್ದರಿಬಹುದು, ಆಗದೇ ಹೋಗಿರಬಹುದು ಕೂಡ. ಅತಿ ದುಬಾರಿ 
ಶಾಲೆಗಳಲ್ಲಿ ಶಾಲಾ ನಿರ್ವಹಣಾ ಸಮಿತಿಯ ಕಡೆಯಿಂದ ಹಾಗೂ ತಮ್ಮ ಸಹೋದ್ಯೋಗಿಗಳ 
ಕಡೆಯಿಂದ ಶಿಕಕರ ಮೇಲೆ ಕೆಲವೊಮ್ಮೆ ಒತ್ತಡಗಳು ಬರುವುದುಂಟು. ಈ ಒತ್ತಡದ 
ದೆಸೆಯಿಂದಾಗಿ ಅವರು ತಮ್ಮ ತರಗತಿಯ ಸೂಗಸುಗಾರಿಕೆ ಹಾಗೂ ತರಗತಿಯ ಫನತೆಗಳನ್ನು 
ವೃದ್ಧಿಸಲು ಮಾತ್ರ ತಂತ್ರಜ್ಞಾನದ ಬಳಕೆಗೆ ಮುಂದಾಗುವ ಸಾಧ್ಯತೆ ಇರುತ್ತದೆ. 


ಇಂದಿನ ಸುದ್ದಿ ಮುಂದಿನ ಇತಿಹಾಸ: ವೃತ್ತಪತ್ರಿಕೆ ಮತ್ತು ವ್ಯಂಗ್ಯಚಿತು 


ಸಮಾಜ-ವಿಜ್ಞಾನದ ಪುಸ್ತಕಗಳಲ್ಲಿ ಹಲವು ರೀತಿಯ ಹಾಗೂ ವಿಶಾಲವ್ಯಾಪ್ಲಿಯ 
ವ್ಯಂಗ್ಯಚಿತ್ರಗಳನ್ನು ಅಳವಡಿಸಿಕೂಂಡಿರುವುದು ಅವುಗಳನ್ನು ಪ್ರಭಾವಕಾರಿಯಾಗಿಸಿದೆ, 
ಶ್ರೀಮಂತವಾಗಿಸಿದೆ. ಅವುಗಳಲ್ಲಿನ ರಾಜಕೀಯ ವ್ಯಂಗ್ಯಚಿತ್ರಗಳು ಪ್ರಸಕ್ತ ಪರಿಸ್ಥಿತಿಯ ಬಗ್ಗೆ 
ವ್ಯಾಖ್ಯಾನಿಸುವಂತೆ ಇರುತ್ತವೆ. ಆದ್ದರಿಂದ, ನಾವು ಅವುಗಳನ್ನು ನಗು ತರಿಸುವ, ಹಾಸ್ಕ್ಮಾತ್ಮಕ 
ಲಕ್ಷಣಗಳುಳ್ಳ ಚಿತ್ರವೆಂದು ನೋಡುತ್ತೇವೆಯೋ ಅಥವಾ ಅದು ಅದಕ್ಕಿಂತಲೂ ಬಹಳಷ್ಟು 
ಹೆಚ್ಚಿನದೇನನ್ನೋ ಶ್ರುತಪಡಿಸುತ್ತಿದೆ ಎಂದು ನೋಡುತೇವೆಯೋ? “ಸಮಾಜ ಹಾಗೂ 
ರಾಜಕೀಯ ಜೀವನ"ದ ಪಠ್ಯಪುಸ್ತಕದಲ್ಲಿ ಉದ್ದರಿಸಿರುವಂತೆ ನಾವು ಅದನ್ನು ಕೇವಲ 
ಚಿತಗಳನ್ನಾಗಿ ನೋಡಿ, ಪುಟ ತಿರುವಿ ಹಾಕದೆ, ಅಲ್ಲಿನ ಚಿತ್ರಗಳನ್ನು ಒದಿ, 


ಅರ್ಥಮಾಡಿಕೊಳ್ಳುವುದನ್ನು ನವಿರೀಕ್ಲಿಸಲಾಗುತ್ತದೆ. ಏಕಂದರೆ, ಬಹಳಷ್ಟು ಬಾರಿ 
ರಾಜಕಾರಣವು ಸ್ಪುಟಿವಾದ ಪದಗಳ ಮೂಲಕವಲ್ಲದೆ ಪ್ರತೀಕಗಳ ಮೂಲಕ ನಡೆಯುತ್ತದೆ. 
ಅವಲೋಕನ, ವ್ಯಾಖ್ಯಾನ, ವಿಶ್ಲೇಷಣೆ ಹಾಗೂ ದೃಗ್ಗೋಚರ ವಸ್ತುಗಳ ಬಗೆಗಿನ ಚಿಂತನೆಗಳ 
ಕೌಶಲಗಳಿಗೆ ಮೆರಗು ಕೊಡಲು ಕೂಡ ಇವುಗಳನ್ನು ಬಳಸಬಹುದಾಗಿದೆ. 


ಬೋಧನ ಕಲಿಕಾ ಸಾಮಗಿಯಾಗಿ ವೃತ್ತಪತ್ರಿಕೆಯ ಸುದ್ದಿಗಳ ಬಳಕೆ 


ವಿದ್ಯಾರ್ಥಿಗಳಲ್ಲಿ ಕುತೂಹಲವನ್ನು ಹುಟ್ಟುಹಾಕುವ ಆಸಕ್ತಿದಾಯಕ ವಿಧಾನವೆಂದರೆ 
ತರಗತಿಗಳಿಗೆ ವೃತ್ತಪತಿಕೆಗಳನ್ನು ಒಯ್ಯುವುದು. ಇದು ವಿದ್ಯಾರ್ಥಿಗಳು ವೃತ್ತಪತಿಕೆಗಳನ್ನು 
ಓದಲು ಉಪಕ್ರಮಿಸುವಂತೆ ಮಾಡುವ ಒಂದು ವಿಧಾನವಾಗಿದೆ. ಇದರ ಬಳಕೆಯಿಂದ 
ಗತಕಾಲದ ಸಂಗತಿಗಳಿಂದ ಹಿಡಿದು ಪ್ರಸ್ತುತ ಸಂಗತಿಗಳವರೆಗಿನ ವಿಷಯಗಳನ್ನು 
ತಿಳಿದುಕೊಳ್ಳಬಹುದಾಗಿದೆ. ಇದರಿಂದ ಸಮೃದ್ದವೂ, ವಿಭಿನ ಪೂ ಆದ ಚರ್ಚೆಗಳನ್ನು 
ತರಗತಿಯಲ್ಲಿ ಹುಟ್ಟುಹಾಕುವುದು ಸಾಧ್ಯವಾಗುತ್ತದಲ್ಲದೆ, ಬೋಧಿಸುತ್ತಿರುವ ವಿಷಯವನ್ನು 
ಅರ್ಥಪೂರ್ಣವನ್ನಾಗಿಸಿ, ತರಗತಿ ಮತ್ತು ಹೊರಗಿನ ಪ್ರಪಂಚದ ನಡುವಿನ 
ಕೊಂಡಿಯೊಂದನ್ನು ಕಟ್ಟಿಕೊಡುವಲ್ಲಿ ನೆರವು ದೊರೆಯುತದೆ. ಈ ವಿಧಾನದ 
ಅನಾನನುಕೂಲತೆಯೆಂದರೆ, ಒ೦ದೇ ಸುದ್ದಿಯನ್ನು ಹಲವು ರೀತಿಗಳಲ್ಲಿ 
ಪ್ರಸ್ತುತಪಡಿಸುವುದು ಹೇಗೆ ಸಾಧ್ಯ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಒಮ್ಮೆಗೆ 
ಎರಡು ಅಥವಾ ಮೂರು ವೃತ್ತಪತ್ರಿಕೆಗಳ ಮೊರೆಹೋಗಬೇಕಾಗುತ್ತದೆ. 


ಅಂದರೆ, ಕೇವಲ ಯಾವುದೇ ವಸ್ತುವಿನ ಗುಣವು ಅದನ್ನೊಂದು ಬೋಧನಾ-ಕಲಿಕಾ 
ಸಾಮಗ್ರಿ ಯಾಗಿಸಲಾರದು; ಬದಲಿಗೆ, ತರಗತಿಯಲ್ಲಿನ ಬೋಧನೆ ಮತ್ತು ಕಲಿಕೆಗೆ ಅದರ 
ಬಳಕೆಯೇ ಅದನ್ನೊಂದು ಬೋಧನಾ-ಕಲಿಕಾ ಸಾಮಗ್ರಿಯನ್ನಾಗಿ ಪರಿವರ್ತಿಸುತ್ತದೆ ಎಂಬ 
ತೀರ್ಮಾನಕ್ಕೆ ಬರಬಹುದಾಗಿದೆ. ಹೀಗಾಗಿ, ಅರ್ಹತೆ ಇದ್ದರೂ ಜನಪ್ರಿಯವಲ್ಲದ 
ಪಠ್ಯಪುಸ್ತಕಗಳನ್ನು ಬೋಧನಾ-ಕಲಿಕಾ ಸಾಮಗ್ರಿಯೆಂದು ಪರಿಗಣಿಸುವುದು ಪರಿಣಾಮಕಾರಿ 
ವಿಧಾನವಾಗಬಹುದಷ್ಟ್ನೇ ಅಲ್ಲ, ನಾವು ಸಾದರಪಡಿಸುತ್ತಿರುವ ಮಾದರಿಗಳು, ನಕ್ಲೆಗಳು 
ಅಧವಾ ವಿಡಿಯೋ ತುಣುಕುಗಳಂತಹವು ಸಹ ತರಗತಿಯಲ್ಲಿ ಯಾವುದೇ ಅರ್ಥಪೂರ್ಣ 
ಕಲಿಕೆಯ 8ಡಿ ಹೊತ್ತಿಸಲು ಸಾಧ್ಯವಾಗದೇ ಹೋಗಬಹುದಾಗಿದೆ. 


ಚಂದಿಕಾ ಅವರು ಕಳೆದ ಒಂಬತ್ತು ರ್ಲಗಳಿಂದ ಅಜೀಂ ಪ್ರೇಮ್‌ ಜಿ ಫೌಂಡೇಶನ್ನಿನ 
ಅಂಗವಾಗಿದ್ದಾರೆ. ಇವರು ಸದ್ಯ ಅಜೀಂ ಪ್ರೇಮ್‌ ಜಿ ಯೂನಿವರ್ಸಿಟಿಯ ಸ್ಕೂಲ್‌ ಆಫ್‌ 
ಕನ್ನಿನೂಯಿಂಗ್‌ ಎಜುಕೇಷನ್‌ ಮತ್ತು ಯೂನಿವರ್ಸಿಟಿ ಸಂಪನ್ನೂಲ ಕೇಂದ್ರದ 
ಭಾಗವಾಗಿದ್ದು, ವೃತ್ತಿಪರ ವಿಕಾಸದ ಕಾರ್ಯಕ್ರಮಗಳಿಗೆ ಕೂಡುಗೆ ವೀಡುತ್ತಿದ್ದಾರೆ. ಇವರು 
ವಿಜ್ಞಾನ ಶಿಕ್ಷಣ, ಶಿಕ್ಷಕರ ಸಾಮರ್ಥ ವೃದ್ಧಿ ಹಾಗೂ ಪಠ್ಯಪುಸ್ತಕ ರಚನೆಯ ಕ್ಷೇತ್ರದಲ್ಲಿ 
ತೊಡಗಿಸಿಕೂಂಡಿದ್ದಾರೆ. ಅಜೀಂ ಪ್ರೇಮ್‌ ಜಿ ಫೌಂಡೇಶನ್‌ ಹೊರತರುವ ಪ್ರಕಟಣೆಗಳ 
ಸಂಪಾದಕ ತಂಡದ ಅವಿಭಾಜ್ಯ ಅಂಗವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರನ್ನು 
chandrika@azimpremjifoundation.org ಇ-ಮೇಲ್‌ ಐಡಿಯ ಮೂಲಕ 
ಸಂಪರ್ಕಿಸಬಹುದಾದ 


ರೋನಿತಾ ಅವರು ಸದ್ಯ ಅಜೀಂ ಪ್ರೇಮ್‌ ಜಿ ಯೂನಿವರ್ಸಿಟಿಯ ಮೌಲ್ಯಮಾಪನ 
ಮತ್ತು ದೃಢೀಕರಣ ಸಂಸ್ಥೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಅವರು ಶಿಕ್ಷಕರಿಗಾಗಿ 
ಸಾಮರ್ಥ್ಯವೃದ್ದಿಯ ಕಾರ್ಯಕ್ರಮಗಳನ್ನು, ವ್ಯಾಪಕ ಪ್ರಮಾಣದ ಮೌಲ್ಯಮಾಪನ ಮತ್ತು 
ಪಠ್ಯಪುಸ್ತಕ ರಚನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಒಂದು ದಶಕಕ್ಕೂ ಮೀರಿ ಸಮಾಜ 
ವಿಜ್ಞಾನವನ್ನು ಪ್ರಾಥಮಿಕ, ಮಾಧ್ಯಮಿಕ ಹಾಗೂ ಪ್ರೌಢಶಾಲಾ ತರಗತಿಗಳಿಗೆ 


ಬೋಧಿಸಿದ್ದಾರೆ. ಇವರನ್ನು rಂಗita.sharma@azimpremjifoundation.org ಇ-ಮೇಲ್‌ 
ಐಡಿಯ ಮೂಲಕ ಸಂಪರ್ಕಿಸಬಹುದು. 


